ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
(ನಾಲ್ಡನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ ೭5ನೇ ಜುಲೈ. 2೦14 
(ಸಮಯ: ಬೆಳಗ್ಗೆ 10.೦೦ ಗಂಟೆಗೆ) 


1. ವಿತ್ತೀಯ ಕಾರ್ಯಕಲಾಪಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 
2೦14-15ನೇ ಸಾಅನ ಪೂರಕ ಅ೦ದಾಜುಗಳನ್ನು (ಮೊದಲನೇ ಕ೦ತು) ಮಂಡಿಸುವುದು. 


2. ಶಾಸನ ರಚನೆ 
ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅ೦ಗೀಕರಿಸುವುದು 


ಕರ್ನಾಟಕ ಭೂ ಸುಧಾರಣೆಗಳ ಮತ್ತು ಕೆಲವು ಇತರ ಕಾನೂನು (ತಿದ್ದುಪಡಿ) ವಿಧೇಯಕ, 2೦14 


— 


ಶ್ರೀ ವಿ. ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು)ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಭೂ ಸುಧಾರಣೆಗಳ ಮತ್ತು ಕೆಲವು ಇತರ 


ಕಾನೂನು (ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 
ಆ) ಹಾಗೂ ವಿಧೇಯೆಕವನ್ನು ಅ೦ಗೀಕರಿಸಜೇಕೆಂದು ಸೂಚಿಸುವುದು. 


3. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಎಸ್‌.ಸುರೇಶ್‌ ಕುಮಾರ್‌, ಗೋವಿಂದ 
ಎ೦.ಕಾರಜೋಳ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಬಸವರಾಜ ಬೊಮ್ಮಾಯಿ ಹಾಗೂ 
ಇತರರು ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲ ಕೆಂಪೇಗೌಡ ಅ೦ತರರಾಷ್ಟ್ರೀಯ ವಿಮಾನ 
ನಿಲ್ದಾಣದ ಸುತ್ತಮುತ್ತಅನ ಪ್ರದೇಶ ಹಾಗೂ ಅರ್ಕಾವತಿ ಬಡಾವಣೆಯ ಜಮೀನನ್ನು 
ಡಿನೋಟಫಿಕೇಶನ್‌ ಮಾಡಿದ್ದು, ದಿನಾಂಕ: 25.112೦೦5ರರ ಕರ್ನಾಟಕ ಉಚ್ಛ 
ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ಅರ್ಕಾವತಿ ಪರಿಷ್ಕೃತ ಯೋಜನೆಯ 
ಅಧಿಸೂಚನೆ ಹೊರಡಿಸಿರುವ ಬಗ್ಗೆ ಚರ್ಚೆ. 


ಪು.ತಿ.ನೋ., 


ಜು 


4. ವಿತ್ತೀಯ ಕಾರ್ಯಕಲಾಪಗಳು 


2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರಿದ ಚರ್ಚೆ 
ಹಾಗೂ ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
23 ಕಾರ್ಮಿಕ 
1೦ ಸಮಾಜ ಕಲ್ಯಾಣ 
11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
೨5 ಕನ್ನಡ ಮತ್ತು ಸಂಸ್ಕೃತಿ 
೦೨ ಸಹಕಾರ 
27 ಕಾನೂನು 
28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦೨ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
19 ನಗರಾಭವ್ಯದ್ಧಿ 
16 ವಸತಿ 
೦೮6 ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ 
೦5 ಒಳಾಡಳತ ಮತ್ತು ಸಾರಿಗೆ 
26 ಯೋಜನೆ, ವಿಜ್ಞಾನ ಮತ್ತು ತ೦ತ್ರಜ್ಞಾನ 
15 ಮಾಹಿತಿ ತಂತ್ರಜ್ಞಾನ 
೦3 ಆರ್ಥಿಕ 
೦4 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 
15 ವಾಣಿಜ್ಯ ಮತ್ತು ಕೈಗಾರಿಕೆ 


೮. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಆರ್‌. ಅಶೋಕ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ಬಸವರಾಜ ಬೊಮ್ಮಾಯಿ ಮತ್ತು ಗೋವಿಂದ ಎಂ.ಕಾರಜೋಳ ಹಾಗೂ ಇತರರು ಪರಿಶಿಷ್ಟ 
ಜಾತಿ, ಪರಿಶಿಷ್ಟ ಪಂಗಡ, ಹಿ೦ದುಳದ ವರ್ಗಗಳು ಹಾಗೂ ಕೊಳಚೆ ನಿವಾಸಿಗಳಗೆ ರಾಜ್ಯ 
ಸರ್ಕಾರದಿಂದ ವಿವಿಧ ಯೋಜನೆಗಳಲ್ಲಿ ಆಗುತ್ತಿರುವ ಅನ್ಯಾಯ ಹಾಗೂ ಹಣ 
ಚಡುಗಡೆಯಲ್ಲ ಆಗುತ್ತಿರುವ ವಿಳ೦ಬದ ಬಗ್ಗೆ ಚರ್ಚೆ. 


ಪು.ತಿ.ನೋ., 


೧ 
CD ಎಇ 


2. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ತಾಮಿ. ಜ.ಟ.ದೇವೇಗೌಡ, ವೈ.ಎಸ್‌.ವಿ. ದತ್ತ, 
ಕೆ.ಎಂ.ಶಿವಅ೦ಗೇಗೌಡ ಮತ್ತು ಎ.ಬ. ರಮೇಶ್‌ ಬಂಡಿಸಿದ್ದೇಗೌಡ ಮತ್ತು ಇತರರು 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಕೆ ಹಾಗೂ ಸುತ್ತಮುತ್ತಲು ಇರುವ ಹಲವಾರು 
ಕೋಟ ರೂಪಾಯಿಗಳ ಬೆಲೆ ಬಾಳುವ ಸರ್ಕಾರಿ ಕೆರೆಗಳನ್ನು ಒತ್ತುವರಿ ಮಾಡಿರುವುದನ್ನು 
ತೆರವುಗೊಳಸಲು ಸರ್ಕಾರ ವಿಫಲಗೊಂಡಿರುವ ಬಗ್ಗೆ ಚರ್ಚೆ. 


6 . ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಶ್ವ ಇಪ್ಪತ್ತೈದನೇ ಪಟ್ಟ 


ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಇಪ್ಪತ್ತೈದನೇ ಪಟ್ಟ 


7. ಅಧಿಕೃತ ನಿರ್ಣಯ 


ಶ್ರೀ ಟ.ಅ. ಜಯಚಂದ್ರ, ಮಾನ್ಯ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 
ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ ಸಚಿವರು:- 


“ಭಾರತ ಸಂವಿಧಾನದ ಭಾಗ-x೪।। ರ ಅಧ್ಯಾಯ 111 ರಲ್ಲನ ಅನುಚ್ಛೇದ 348(2)ರ 
ಮೇರೆಗೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲನ "ನಡವಳಕೆದಳನ್ನು ರಾಜ್ಯದ 
ಅಧಿಕೃತ ಭಾಷೆಯಾದ ಕನ್ನಡದಲ್ಲ ನಡೆಸಲು ಅನುವಾಗುವಂತೆ ರಾಜ್ಯ ಘನತೆವೆತ್ತ 
ರಾಜ್ಯಪಾಲರು, ಘನತೆವೆತ್ತ "ರಾಷ್ಟ್ರಪತಿಗಳ ಪೂರ್ವಾನುಮತಿ ಪಡೆಯಬೇಕೆಂದು ಈ 
ಸದನವು ಸರ್ವಾನುಮತದಿಂದ ಒತ್ತಾಯಿಸುವುದು". 


8. ಖಾಸಗಿ ದಸ್ಯರ ಕಾರ್ಯಕಲಾಪಗಳು 


1 ಪ್ರೀ ಪಿಎಂ ಸರೇಂದ್ರಸ್ಥಾಮನಿ ಹಾಗೂ ಇತರರು ಕೆಳಕಂಡ ನಿರ್ಣಯವನ್ನು 
ಮಂಡಿಸುವುದು. 
“ಇಡೀ ರಾಜ್ಯದಲ್ಲ ಮದ್ಯವನ್ನು ಮಾರುವುದಕ್ಕಾಗಿ ಅಬಕಾರಿ ಇಲಾಖೆಯು ಸಿ.ಎಲ್‌-2 
ಪರವಾನಗಿಯನ್ನು ಕೊಡುತ್ತಿದ್ದು 1991 ರಿಂದ ಮೀಸಲಾತಿ ನಿಯಮವನ್ನು 
ಪಾಅಸಿಲ್ಲದಿರುವುದರ ಜೊತೆಗೆ 2೦1ರ ಜನಗಣತಿ ಪ್ರಕಾರ ಅನುಸೂಚಿತ ಜಾತಿ ಮತ್ತು 
ಅನುಸೂಚಿತ ಪಂಗಡಗಳ ಜನಸ೦ಖ್ಯೆಯು ಕೂಡ ಹೆಚ್ಚಾಗಿರುವುದರಿ೦ದ ಹೆಚ್ಚಾದ 
ಜನಸಂಖ್ಯೆಗನುಗುಣವಾಗಿ ಮೀಸಲಾತಿ ನಿಯಮಗಳನ್ನು ಪಾಲನೆ ಮಾಡಿ 15೦೦ 
ಪರವಾನಗಿಗಳನ್ನು ಈ ವರ್ಗದ ಜನಾಂಗದವರಿಗೆ ಮಂಜೂರು ಮಾಡುವ” ಕುರಿತು ಈ 
ಸದನವು ನಿರ್ಣಲಯುಸುತ್ತದೆ." 

ಪು.ತಿ.ನೋ., 


2. ಕೇ ಪಿಎಂ ಸರೇ೦ದ್ರ ಸ್ವಾಮಿ ಹಾಗೂ ಇತರರು ಕೆಳಕಂಡ ನಿರ್ಣಯವನ್ನು 
ಮಂಡಿಸುವುದು. 


“ಸರ್ಕಾರವು ಹೊರಗುತ್ತಿಗೆ, ಅರೆಸರ್ಕಾರಿ ಹಾಗೂ ಅತಿಥಿ ಹುದ್ದೆಗಳು ಎನ್ನುವ ವಿವಿಧ 
ಹೆಸರಿನಡಿಯಲ್ಲ ಹಲವಾರು ಹುದ್ದೆಗಳನ್ನು ಭರ್ತಿಮಾಡಿಕೊಳ್ಳುತ್ತಿದ್ದು ಇದು ಸಂವಿಧಾನ 
ಬಾಹಿರವಾಗಿರುತ್ತದೆ. 45 ಹಾ ಸಗಳ ತೂತ ಹೆಚ್ಚಿನ ಅವಧಿಗೆ ತುಂಜಕೊಳ್ಳುವ 
ಯಾವುದೇ ರೀತಿಯ ನೇಮಕಾತಿಯಲ್ಲಯೂ ಮೀಸಲಾತಿ ನಿಯಮವನ್ನು ಸಂವಿಧಾನದ 
ಪ್ರಕಾರ ಪಾಅಸಬೇಕಾಗುತ್ತದೆ. ಆದುದರಿಂದ ಸರ್ಕಾರವು ಹೊರಗುತ್ತಿಗೆ ಅರೆಸರ್ಕಾರಿ 
ಹಾಗೂ ಅತಿಥಿ ಹುಣ್ಣೆಗಳು ಎಂದು ಸರ್ಕಾರ ಹಲವಾರು ರೀತಿಯ ಹುದ್ದೆಗಳನ್ನು ಭರ್ತಿ 
ಮಾಡಿಕೊಳ್ಳುವಾಗ ಮೀಸಲಾತಿ ನಿಯಮವನ್ನು ಚಾಚೂ ತಪ್ಪದೆ ಪಾಅಸಿ ಚಾ ಔತ 
ಜಾತಿ ಮತ್ತು ಅನುಸೂಚಿತ ಪಂಗಡದ ಜನಾಂಗದವರಿಗೆ ನ್ಯಾಯ 
ಒದಗಿಸಿಕೊಡಬೇಕೆ೦ದು ಒತ್ತಾಯಪೂರ್ವಕವಾಗಿ ಈ ಸದನವು ನಿರ್ಣಯಿಸುತ್ತದೆ.” 


3. ತೀ ಕೆ.ಗೋಪಾಲಯ್ಯ, ಅವರು ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು. 


“ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ 1994ರ ಕಾನೂನಿನ ಎರಡನೇ ಅಧ್ಯಾಯದಲ್ಲನ 
ಪ್ರಾಧಿಕಾರದ ಸಮಿತಿಯಲ್ಲ ಕೇಂದ್ರ ಸರ್ಕಾರದ ಮಹಾಲೇಖಪಾಲಕರ ಕಛೇರಿ, ಅಂಚೆ 
ತಂತಿ, ರೈಲ್ವೆ. ರಾಷ್ಟ್ರೀಕೃತ. ಬ್ಯಾಂಕ್‌ ಹಾಗೂ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳ 
ಪ್ರತಿನಿಧಿಗಳನ್ನು ನಾಮನಿರ್ದೇಶನ ಮಾಡಲು ಸೂಕ್ತ ತಿದ್ದುಪಡಿ ತರಲು ಸರ್ಕಾರವು 
ಅಗತ್ಯ ಕ್ರ ಕಮ ಕೈಗೊಳ್ಳುವ” ಬಗ್ಗೆ ಸದನವು ಸರ್ಕಾರವನ್ನು ಒತ್ತಾಯಿಸುತ್ತದೆ." 


ಮಿ. ಓಂಪ್ರಕಾಶ 
ಕಾರ್ಯದರ್ಶಿ 


Rg N 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


